ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151. 


ಬೆಂಗಳೂರು, ಗುರುವಾರ, ಜೂನ್ ೨೩ , ೨೦೧೬ ( ಆಷಾಢ ೨, ಶಕ ವರ್ಷ ೧೯೩೮) 
Bengaluru , Thursday , June 23 , 2016 (Ashadha 2 , Shaka Varsha 1938 ) 


ಸಂಚಿಕೆ ೨೫ 
Issue 25 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

ಜಲಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 60 ಸಿಎಎಂ 2016, ಬೆಂಗಳೂರು, ದಿನಾಂಕ: 21 - 05 - 2016. 
ಕರ್ನಾಟಕ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1980ರ ಸೆಕ್ಷನ್ 4(2) (i) ರನ್ವಯ ಈ ಕೆಳಕಂಡವರನ್ನು ದಿನಾಂಕ 24.08. 2016 
ರವರೆಗೆ ಅಥವಾ ಅದಕ್ಕೂ ಮೊದಲೇ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ಈ ತಕಣದಿಂದಲೇ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಿರುವ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನಾಮ ನಿರ್ದೇಶನ ಮಾಡಿ 
ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ನಾಮ ನಿರ್ದೇಶನಗೊಂಡ ಪ್ರಾಧಿಕಾರದ 

ಹೆಸರು 


ಸಂಖ್ಯೆ 


| ಶ್ರೀ ಸುರೇಶ ಚಿದಾನಂದ ಕೊರೆ, 
ಅಂಕಲಿ, ಚಿಕ್ಕೋಡಿ ತಾಲ್ಲೂಕು, 
ಬೆಳಗಾವಿ ಜಿಲ್ಲೆ. 


ಅಧ್ಯಕ್ಷರು, 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆಗಳು, 
ಬೆಳಗಾವಿ. 


ಶ್ರೀ ನಗರದ ಮಹಾದೇವಪ್ಪ, 
ಗುದ್ದಪ್ಪ ಬಡಾವಣೆ, ಸರಸ್ವತಿಪುರ, ಕುಂಬಾರ ಗುಂಡಿ, 
ಶಿಕಾರಿಪುರ -577427, ಶಿವಮೊಗ್ಗ. 
ಶ್ರೀ ವಸಂತ ಕುಮಾರ 
ರಾಯಚೂರು 


ಶ್ರೀ ಮರೀಗೌಡ 
ಬಿನ್ ಶ್ರೀ ಬಸಪ್ಪಗೌಡ ಮಾಲಿ ಪಾಟೀಲ್, 
ಹಲಕರ್ಲ ಶಹಪುರ ತಾಲ್ಲೂಕು, 
ಯಾದಗಿರಿ ಜಿಲ್ಲೆ. 
ಶ್ರೀ ಸಿ. ದಾಸೇಗೌಡ, 
ವಕೀಲರು, ಮೈಸೂರು. 


ಅಧ್ಯಕ್ಷರು , 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ಭದ್ರಾ ಜಲಾಶಯ ಯೋಜನೆ, ಶಿವಮೊಗ್ಗ. 
ಅಧ್ಯಕ್ಷರು, 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ತುಂಗಭದ್ರಾ ಯೋಜನೆ , ಮುನಿರಾಬಾದ್. 
ಅಧ್ಯಕ್ಷರು , 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ಕೃಷ್ಣಾ ಮೇಲ್ದಂಡೆ ಯೋಜನೆ, 
ಭೀಮರಾಯನಗುಡಿ, 
ಅಧ್ಯಕ್ಷರು , 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ , 
| ಕಾವೇರಿ ಜಲಾನಯನ ಯೋಜನೆಗಳು , ಮೈಸೂರು. 


( ೧೨೭೭) 


೧೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


ಭಾಗ ೪ಎ 


ನಾಮ ನಿರ್ದೇಶನಗೊಂಡ ಪ್ರಾಧಿಕಾರದ 


ಕ್ರಮ 
ಸಂಖ್ಯೆ 


ಹೆಸರು ಮತ್ತು ವಿಳಾಸ 


ಹೆಸರು 


6 . 


ಶ್ರೀ ಶ್ರೀನಿವಾಸ ರೆಡ್ಡಿ ಕಂದಕೂರು, 
ಯಾದಗಿರಿ. 


ಅಧ್ಯಕ್ಷರು, 
ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, 
ನೀರಾವರಿ ಯೋಜನಾ ವಲಯ , ಕಲಬುರಗಿ. 


PR, 435 


SC - 25 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಮಹದೇವಯ್ಯ ಮಠಪತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಜಲಸಂಪನ್ಮೂಲ ಇಲಾಖೆ, (ಕಾಡಾ) 


ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 14 ಕೊಮಂಸೇ 2016 , ಬೆಂಗಳೂರು, ದಿನಾಂಕ: 21 - 05 - 2016 . 
ಶ್ರೀ ಪಿ.ಆರ್. ರಮೇಶ್, ಅಧ್ಯಕ್ಷರು, ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿ ಇವರ ಅವಧಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ 
( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಕಲಂ 34(1)( ಎ) ರಲ್ಲಿ ಸರ್ಕಾರಕ್ಕೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ದಿನಾಂಕ 24 - 05 - 2016 
ರಿಂದ ದಿನಾಂಕ 24 - 08 - 2016 ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಸರ್ಕಾರವು 
ಆದೇಶಿಸಿದೆ. 


PR, 436 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಮೀರ್ ಮಡಿಮನ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 


SC.- 50 


HOME SECRETARIAT 


RE -NOTIFICATION 

No: HD 11 CNA 2014 , Bengaluru , Dated : 12-02- 2016 , 
The Notification No. BM / 2015 - 16 Bkg . dated :07 .10. 2015 of Films Division Ministry of Information & Broadcasting . Bengaluru 
is hereby republished : 

No. BM / 2015 - 16 Bkg . 
Films Division Government of India 
Ministry of Information & Broadcasting 

RE -NOTIFICATION 

Bengaluru , dated : 27. 1.2016 
1. The following is the brief of the final release schedule for the month of February , 2016 that has to be released in theatrical 
circuits in Karnataka State by the Films Division , Ministry of Information & Broadcasting, Bengaluru . 


FINAL RELEASE SCHEDULE FOR THE MONTH OF February, 2016 


Release Date 


Title 


Col/ 
B & W 


Mtrs 


Synopsis 


Produced by 


05 -02- 2016 


Col 


137 .46 | 


THE PEA PLANT 

LEGACY 


Part - III 


Excited and impatient, D .G .Phalke 
waits for his guests- the potential 
financiers , When they arrive 
Phalke turns the projector on to an 
improvised screen - a sheet of cloth 
pinned to the wall ; and in a 
flickering rectangle of light a small 
shoot of a pea -plant appears and 
as the fascinated guests watch in 
amazement, the plant continues to 


Films, Division , 
Ministry of Information 

and Broadcasting, 
Government of India , 

Mumbai- 400026. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


೧೨೭೯ 


Release Date 


Title 


Col/ 
B & W 


Mtrs 


Synopsis 


Produced by 


grow , putting out branches, leaves 
and tendrils - Dadasaheb had 
captured in those movement the 
miracle of life, the germination of 
piant, but the SEED OF AN 
ENTIRE INDUSTRY ! 
Ten Lakh people die every year of 
mosquito bite . Swachh Bharat 
is the only answer to this 
meance . 


12-02-2016 


NETWORKING 


2 .52 


19 -02- 2016 


JARURAT 


| 


Col 


In Rural India , most houses do not 
have a lavatory. The film shows 
an interaction between a young 
rural girl and her mother , where 
she highlights the need of a 
lavatory at home. 
It is about how to keep city clean . 
It is our social responsibility to 
keep the surrounding clean . 


26 - 02- 2016 


HISAB DO 


| 


Col 


| 


96. 01 . 


M .A . SELVAM 

Sr. Br. Manager. 
By Order and in the name of the Governor of Karnataka 

D .S . JOGOJE 
Under Secretary to Government, 

Home Department . 
(Prisons and Cinema ) 


P . R . 437 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 105 ಪಿಪಿಇ 2016, ಬೆಂಗಳೂರು, ದಿನಾಂಕ: 16 - 05 - 2016. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಒಣ 360 ಪಿಪಿಇ 2010, ದಿನಾಂಕ 04 - 11 - 2011 ಮತ್ತು ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಒಣ 38 ಪಿಪಿಇ 
2012 , ದಿನಾಂಕ 05 - 04 - 2012 ರಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು/ಕಾನೂನು 
ಅಧಿಕಾರಿ ಹುದ್ದೆಯಿಂದ ರೂ . 18150 - 450 - 19500- 525 - 22650 - 600 - 26250 - 675 - 26925ರ ವೇತನ ಶ್ರೇಣಿಯ ಸರ್ಕಾರಿ ಅಭಿಯೋಜಕರು/ 
( ಹಿಂದಿನ) ಅಭಿಯೋಗಉಪ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಹೊಂದಿದ ಈ ಕೆಳಕಂಡ ಅಂಕಣ ( 2) ರಲ್ಲಿನ ಅಧಿಕಾರಿಗಳು , ಅವರ ಹೆಸರಿನ ಮುಂದಿನ 
ಅಂಕಣ ( 4) ರಲ್ಲಿ ತಿಳಿಸಿರುವ ದಿನಾಂಕದಂದು ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ (ಹಿರಿಯ ) ಹುದ್ದೆಯಲ್ಲಿ ಒಂದು ವರ್ಷದ ಸ್ಥಾನಪನ್ನ 
ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977ರ ನಿಯಮ 19 (3)( ಸಿ) 
ರನ್ವಯ ಘೋಷಿಸಲಾಗಿದೆ. 


ಕ್ರಮ 


ಅಧಿಕಾರಿಯ ಹೆಸರು/ ಪದನಾಮ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

ಶ್ರೀ / ಶ್ರೀಮತಿ 
- 2 


ಹುದ್ದೆಗೆ ವರದಿ ಮಾಡಿಕೊಂಡ 

ದಿನಾಂಕ 


ಸಂಖ್ಯೆ 


ಸ್ಥಾನಪನ್ನ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 


11 -11 - 2011 


11 - 11 - 2012 


ಪೂರ್ವಾಹ್ನ 


ಆರ್. ಕೆ. ಭಟ್ , 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ತುಮಕೂರು. 
ವಿ . ಎಸ್ . ಭಟ್ , 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮಂಡ್ಯ . 


21- 11 - 2011 


21 - 11 - 2012 


ಪೂರ್ವಾಹ್ನ 


೧೨೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೪ಎ 


ಕ್ರಮ 


ಅಧಿಕಾರಿಯ ಹೆಸರು/ ಪದನಾಮ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

- ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ ಮಾಡಿಕೊಂಡ 

ದಿನಾಂಕ 


ಸಂಖ್ಯೆ 


ಸ್ಥಾನಪನ್ನ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 


2 


29 - 11 - 2012 


ಎನ್. ಎಸ್. ಪಾಟೀಲ್, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ವಿಜಯಪುರ. 


29 - 11 - 2011 
ಪೂರ್ವಾಹ್ನ 


10 - 11 - 2011 


10 - 11 - 2012 


ಜಿ .ಹೆಚ್, ಅಮೃತ್‌ಕುಮಾರ್‌, 
ಸರ್ಕಾರಿ ಅಭಿಯೋಜಕರು, 
51ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ನಗರ. 


ಪೂರ್ವಾಹ್ನ 


17 - 11 - 2011 


17 - 11 - 2012 


ಎಂ . ಆರ್. ಬನ್ನಿಹಟ್ಟಿ, 
ಸರ್ಕಾರಿ ಅಭಿಯೋಜಕರು, 
19ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ನಗರ. 


ಪೂರ್ವಾಹ್ನ 


01 - 12 - 2011 


01 - 12 - 2012 


ಎಸ್ , ಬಷೀರ್ ಅಹಮದ್, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ರಾಯಚೂರು 


ಪೂರ್ವಾಹ್ನ 


17 - 11 - 2011 


17 - 11 - 2012 


ಪೂರ್ವಾಹ್ನ 


Y 


21 - 11 - 2011 


21 - 11 - 2012 


ಪೂರ್ವಾಹ್ನ 


ಬಿ . ಜಯರಾಂ 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಿತ್ರದುರ್ಗ 
ಅಂಜಲಿದೇವಿ, 
ಸರ್ಕಾರಿ ಅಭಿಯೋಜಕರು , 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಬಳ್ಳಾರಿ . 
ಡಿ. ರಮೇಶ್ ಬಾಬು, 
ಸರ್ಕಾರಿ ಅಭಿಯೋಜಕರು, 
ವಿಶೇಷ ನ್ಯಾಯಾಲಯ , (ಭ್ರನಿ. ಕಾ .) 
ಬೆಂಗಳೂರು ನಗರ. 
ಬಿ . ವೈ . ಕೆಂಭಾವಿ, 
ಸರ್ಕಾರಿ ಅಭಿಯೋಜಕರು, 
21ನೇ ಅಧಿಕ ಸಿಟಿ ಸಿವಿಲ್ ಸತ್ರ ಸತ್ರ ನ್ಯಾಯಾಲಯ, 
ಬೆಂಗಳೂರು ನಗರ . 


01 - 12 - 2011 


01 -12 - 2012 


ಪೂರ್ವಾಹ್ನ 


10 | 


15 - 11 - 2011 


15 -11 - 2012 


ಪೂರ್ವಾಹ್ನ 


- 11 


23 - 11 - 2011 


24 - 11 - 2012 


ಬಿ . ಎಂ . ನಾಗರಾಜ್, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಕೋಲಾರ . 


ಅಪರಾಹ್ನ 


01 - 12 - 2011 


01 - 12 - 2012 


ಬಿ. ಸುದರ್ಶನ್, 
ಸರ್ಕಾರಿ ಅಭಿಯೋಜಕರು, 
1ನೇ ಅಪರ ಜಿಲ್ಲಾ ವಿಶೇಷ ನ್ಯಾಯಾಲಯ, 
(ಎಸ್.ಸಿ./ಎಸ್. ಟಿ.), ರಾಯಚೂರು. 


ಪೂರ್ವಾಹ್ನ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೧೨೮೧ 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು / ಪದನಾಮ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

- ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ ಮಾಡಿಕೊಂಡ 

ದಿನಾಂಕ 


ಸ್ಥಾನಪನ್ನ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 


22-12-2012 


ಲಕ್ಷ್ಮೀಬಾಯಿ ಮರಪ್ಪ ಯಳಸಂಗೀಕರ್‌, 
ಕಾನೂನು ಅಧಿಕಾರಿ ( ಹಿರಿಯ) , 
ಸಿ . ಐ . ಡಿ ., 
ಬೆಂಗಳೂರು. 


22 -12 - 2011 
ಪೂರ್ವಾಹ್ನ 


14 


16 - 11 - 2011 


17 - 11 - 2012 


ಎಸ್. ಆರ್. ಶಿಂಧೆ, 
ಸರ್ಕಾರಿ ಅಭಿಯೋಜಕರು , 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಧಾರವಾಡ. 


ಅಪರಾಹ್ನ 


15 


16 - 11 - 2011 


16 - 11 - 2012 


ಪೂರ್ವಾಹ್ನ 


ಎಸ್ . ಎಸ್ . ಲೋಕೂರ್, 
ಸರ್ಕಾರಿ ಅಭಿಯೋಜಕರು, 
6ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ( ವಿನ್ಯಾ ), 
( ವರದಕ್ಷಿಣೆ ಸಾವು ಪ್ರಕರಣಗಳ ವಿಚಾರಣೆಗಾಗಿ) 
ಬೆಳಗಾವಿ 


09 - 2 - 2012 


ಎಸ್ . ಜಿ. ಹೊಸಮನಿ, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಾವೇರಿ. 


09 - 12 - 2011 
ಪೂರ್ವಾಹ್ನ 


18 - 04 - 2012 


18 - 04 - 2013 


ಆರ್. ಎಸ್ . ಮಾವಿನತೋಪು, 
ಕಾನೂನು ಅಧಿಕಾರಿ ( ಹಿರಿಯ ), 
ಸಿ . ಐ . ಡಿ ., 
ಬೆಂಗಳೂರು. 


ಪೂರ್ವಾಹ್ನ 


30 - 04 - 2012 


30 - 04 - 2013 


ಎನ್. ನಾಗೇಂದ್ರಪ್ಪ, 
9ನೇ ಅಪರ ಸರ್ಕಾರಿ ಅಭಿಯೋಜಕರು, 
13ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು ನಗರ . 


ಪೂರ್ವಾಹ್ನ 


19 


21 - 05 - 2012 


21 - 05 - 2013 


ಪೂರ್ವಾಹ್ನ 


20 


19 - 04 - 2012 


20 - 4 - 2013 


ಅಪರಾಹ್ನ 


1 ಕೆ. ಜಿ . ಮುಚ್ಚಂಡಿ, 
ಕಾನೂನು ಅಧಿಕಾರಿ ( ಹಿರಿಯ ), 
ಸಿ . ಐ . ಡಿ ., ಬೆಂಗಳೂರು. 
ರಾಜಗೀರ್ ಬೀರಪ್ಪ, 
ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಹಾಸನ 
ಬಿ. ರಂಗಸ್ವಾಮಿ , 
ಸರ್ಕಾರಿ ಅಭಿಯೋಜಕರು, 
ವಿಶೇಷ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ಕೋಲಾರ. 
ಚಿನ್ನವೆಂಕಟರಮಣಪ್ಪ, 
ಸರ್ಕಾರಿ ಅಭಿಯೋಜಕರು, 
53ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , 
ಬೆಂಗಳೂರು ನಗರ. 


11 - 05 - 2012 


11 - 05 - 2013 


ಪೂರ್ವಾಹ್ನ 


02 - 05 - 2012 


03 - 05 - 2013 


ಅಪರಾಹ್ನ 


೧೨೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


ಭಾಗ ೪ 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು / ಪದನಾಮ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

- ಶ್ರೀ /ಶ್ರೀಮತಿ 


ಹುದ್ದೆಗೆ ವರದಿ ಮಾಡಿಕೊಂಡ 

ದಿನಾಂಕ 


ಸ್ಥಾನಪನ್ನ ಅವಧಿಯನ್ನು 
ತೃಪ್ತಿಕರವಾಗಿ ಪೂರೈಸಿದ ದಿನಾಂಕ 


03 - 05 -2012 


04 - 05 - 2013 


ಕೆ. ಜೆ. ಮೀನಾಕುಮಾರಿ , 
2ನೇ ಅಪರ ಸರ್ಕಾರಿ ಅಭಿಯೋಜಕರು, 
15ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ, 
ಬೆಂಗಳೂರು ನಗರ. 


ಅಪರಾಹ್ನ 


24 


27 - 04 - 2012 


27 - 04 - 2013 


ಜಿ.ಕೆ. ಮಾಹರ್‌ಕರ್‌, 
ಸರ್ಕಾರಿ ಅಭಿಯೋಜಕರು, 
1ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ, 
ವಿಜಯಪುರ. 


ಪೂರ್ವಾಹ್ನ 


PR, 438 


SC.: 100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುಶೀಲ ವಿ . 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ), 

ಒಳಾಡಳಿತ ಇಲಾಖೆ. 
( ಪೊಲೀಸ್ ಸೇವೆಗಳು – ಬಿ) 


ಪ್ರವಾಸೋದ್ಯಮ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಪ್ರಣ. 61 ಪ್ರವಾನಿ 2016 ( ಭಾಗ), ಬೆಂಗಳೂರು, ದಿನಾಂಕ: 17 - 05 - 2016 . 
ಅರಣ್ಯ ವಸತಿ ಹಾಗೂ ವಿಹಾರಧಾಮಗಳ ಸಂಸ್ಥೆ , ಬೆಂಗಳೂರು, ಇಲ್ಲಿನ ಆಡಳಿತ ಮಂಡಳಿಗೆ ಈಗಾಗಲೇ ನಾಮ ನಿರ್ದೇಶನ ಮಾಡಲಾಗಿದ್ದ 08 
ಸರ್ಕಾರಿ ನಿರ್ದೇಶಕರ ಪೈಕಿ 05 ಸರ್ಕಾರಿ ನಿರ್ದೇಶಕರ ನಾಮ ನಿರ್ದೇಶನವನ್ನು ರದ್ದುಪಡಿಸಲಾಗಿದೆ. 

ಅಧಿಸೂಚನೆ ಸಂಖ್ಯೆ ಪ್ರಣ 61 ಪ್ರವಾನಿ 2016 ದಿನಾಂಕ 07 - 04 - 2016 ಹಾಗೂ 11 - 04 - 2016 ಗಳನ್ವಯ ನಾಮ ನಿರ್ದೇಶನಗೊಂಡಿರುವ 07 
ಹೊಸ ಅಧಿಕಾರೇತರ ಸದಸ್ಯರನ್ನೊಳಗೊಂಡಂತೆ ಅರಣ್ಯ ವಸತಿ ಹಾಗೂ ವಿಹಾರಧಾಮಗಳ ಸಂಸ್ಥೆಯ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಕಾರ 
ಕೆಳಕಂಡ ಒಟ್ಟು 11 ನಿರ್ದೇಶಕರನ್ನೊಳಗೊಂಡ ಆಡಳಿತ ಮಂಡಳಿಯನ್ನು ರಚಿಸಲಾಗಿದೆ. 


ಕ್ರಮ 


ನಿರ್ದೇಶಕರ ವಿವರ 


ಸರ್ಕಾರೇತರ / ಸರ್ಕಾರಿ ನಿರ್ದೇಶಕರು 


ಸಂಖ್ಯೆ 


ಸರ್ಕಾರೇತರ ನಿರ್ದೇಶಕರು 


ಶ್ರೀ ಅಸಗೋಡು ಜಯಸಿಂಹ, 
ಅಧ್ಯಕ್ಷರು 


ಸರ್ಕಾರಿ ನಿರ್ದೇಶಕರು 


ಸರ್ಕಾರಿ ನಿರ್ದೇಶಕರು 


ಸರ್ಕಾರಿ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಪ್ರವಾಸೋದ್ಯಮ ಇಲಾಖೆ. 
ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ. 
ವ್ಯವಸ್ಥಾಪಕ ನಿರ್ದೇಶಕರು ಅರಣ್ಯ ವಸತಿ ಹಾಗೂ 
ವಿಹಾರಧಾಮಗಳ ಸಂಸ್ಥೆ . 
ರಮೇಶ್ ಶೆಟ್ಟಿ , 
ಕುಕ್ಕೆಹಳ್ಳಿ, ಉಡುಪಿ ತಾಲ್ಲೂಕು ಮತ್ತು ಜಿಲ್ಲೆ. 
ಬಿ. ಜೆ. ಬಸವರಾಜು ಬಿನ್ ಶ್ರೀ ಜವರೇಗೌಡ 
ಬೂತನಹಳ್ಳಿ, ನಂದನಾಥಪುರ ಅಂಚೆ, 
ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ. 
ಶ್ರೀ ಸುಂದರರಾಜ್ ಎಸ್. ಪಿ. 
ಬಿನ್ ಶ್ರೀ ಎಸ್.ಕೆ . ಪುಟ್ಟಸ್ವಾಮಿ 
ಸಾಗ್ಯ ಸರಗೂರು, ಹಲಗೂರು ಹೋಬಳಿ, 
ಮಳವಳ್ಳಿ ತಾಲ್ಲೂಕು, ಮಂಡ್ಯ ಜಿಲ್ಲೆ. 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩, ೨೦೧೬ 


೧೨೮೩ 


ನಿರ್ದೇಶಕರ ವಿವರ 


ಸರ್ಕಾರೇತರ / ಸರ್ಕಾರಿ ನಿರ್ದೇಶಕರು 


ಕ್ರಮ 
ಸಂಖ್ಯೆ 
8 . 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


10 | 


ಅಲೀಮ್ ಬಸರಿಕಟ್ಟಿ, 
ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
ಕೃಷ್ಣಪ್ಪ ಬಿನ್ ಶ್ರೀ ಫಕೀರಪ್ಪ 
ಹಳೆ ಅಂಚೆ ಕಛೇರಿ ರಸ್ತೆ, 
ಮಾರ್ವಾಡಿ ಬೀದಿ, 
ಚಿತ್ರದುರ್ಗ ತಾಲ್ಲೂಕು ಮತ್ತು ಜಿಲ್ಲೆ. 
ನಾಥನ್ ಡ್ಯಾನಿಯಲ್ 
ಮನೆ ನಂ . 48, ಎ 2ನೇ ಕ್ರಾಸ್ , 
ಹೊಸ ತಿಪ್ಪಸಂದ್ರ, ಬೆಂಗಳೂರು, 
ಬೆಂಗಳೂರು ನಗರ ಜಿಲ್ಲೆ. 
ಎಂ . ಸಿದ್ದರಾಜು ಬಿನ್ ಶ್ರೀ ಮಾದಶೆಟ್ಟಿ 
ಕಿನಕಳ್ಳಿ ಗ್ರಾಮ , ಯಳಂದೂರು ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ . 


ಸರ್ಕಾರೇತರ ನಿರ್ದೇಶಕರು 


ಸರ್ಕಾರೇತರ ನಿರ್ದೇಶಕರು 


PR , 439 


Sc .- 10 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ರವಿಮೂರ್ತಿ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಪ್ರವಾಸೋದ್ಯಮ ಇಲಾಖೆ. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಡಿ 97 ಎಲ್‌ಐಬಿ 2016 , ಬೆಂಗಳೂರು, ದಿನಾಂಕ: 19 - 05 -2016. 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯಗಳು ಅಧಿನಿಯಮ 1965ರ ಕರ್ನಾಟಕ 10ನೇ ಅಧಿನಿಯಮ ಪ್ರಕರಣ 17ರಲ್ಲಿನ ಪ್ರದತ್ತವಾದ 
ಅಧಿಕಾರದನ್ವಯ ಬಳ್ಳಾರಿ ನಗರ ಗ್ರಂಥಾಲಯ ಪ್ರಾಧಿಕಾರಕ್ಕೆ 17(1)( ಎ) ರಿಂದ ( ಹೆಚ್ ) ಮತ್ತು 17(2) ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಸದಸ್ಯರನ್ನು 
ನಾಮಕರಣ ಮಾಡಿ ಆದೇಶಿಸಿದೆ. 


ವಿವರ 


ಪದನಾಮ 


17 (1) ( ಎ) 


ಅಧ್ಯಕ್ಷರು 


ಮಹಾಪೌರರು, 
ಮಹಾನಗರಪಾಲಿಕೆ, ಬಳ್ಳಾರಿ 


17(1) ( ಬಿ) 


ಪ್ರಕರಣ 

2 
ಮುನಿಸಿಪಲ್ ಕಾರ್ಪೋರೇಷನ್ನಿನ ಮೇಯರ್ ರವರು 
ಅಥವಾ ನಗರಪಾಲಿಕೆ ಸಭೆಯ ಅಥವಾ ನಗರದ 
ಬೇರೆ ನಗರ ಪಾಲಿಕೆ ಸಂಸ್ಥೆಯವರು ಪ್ರಾಧಿಕಾರ 
ವರ್ಗದ ಅಧಿಕಾರ ಪ್ರಯುಕ್ತ 
ಸಭಾಪತಿಯಾಗಿರತಕ್ಕದ್ದು. 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ನೇಮಕ 
ಮಾಡಲ್ಪಟ್ಟ ನಗರದ ಮೊದಲ ದರ್ಜೆ ಕಾಲೇಜು 
ಒಂದರ ಪ್ರಾಂಶುಪಾಲರು ( ಇವರು ಪ್ರಾಧಿಕಾರ 
ವರ್ಗದ ಉಪಸಭಾಪತಿಯಾಗಿ ಇರತಕ್ಕದ್ದು) 
ನಗರದ ನಗರ ಪಾಲಿಕೆ ನಿಗಮದಿಂದ ( ಮುನಿಸಿಪಲ್ 
ಕಾರ್ಪೋರೇಷನ್), ನಗರ ಪಾಲಿಕೆ ಸಭೆಯಿಂದ 
ಅಥವಾ ಇತರ ನಗರಪಾಲಿಕೆ ಸಂಸ್ಥೆಯಿಂದ ಅದರ 
ಸದಸ್ಯರುಗಳ ಪೈಕಿಯಿಂದ ಚುನಾಯಿಸಲ್ಪಡುವ 
ಇಬ್ಬರು ವ್ಯಕ್ತಿಗಳು. 


ಸದಸ್ಯರು 


ಪ್ರಾಂಶುಪಾಲರು, 
ವೀರಶೈವ ಕಾಲೇಜು, 
ಕಂಟೋನ್‌ಮೆಂಟ್, ಬಳ್ಳಾರಿ 


17 ( 1) ( ಸಿ) 


ಸದಸ್ಯರು 


1. ಶ್ರೀ ಹೆಚ್ . ಎಸ್ . ರಾಕಲಿ. 

ಆರ್., ಸದಸ್ಯರು, ವಾರ್ಡ್ 
ಸಂಖ್ಯೆ : 28, ಮಹಾನಗರ 

ಪಾಲಿಕೆ, ಬಳ್ಳಾರಿ. 
2 . ಶ್ರೀ ಕೆ. ನಾಗರಾಜು, ಸದಸ್ಯರು, 

ವಾರ್ಡ್ ಸಂಖ್ಯೆ 29 , 
ಮಹಾನಗರ ಪಾಲಿಕೆ, 
ಬಳ್ಳಾರಿ. 


ಸದಸ್ಯರು 


೧೨೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


ಭಾಗ ೪ಎ 


ಪ್ರಕರಣ 


ವಿವರ 


ಪದನಾಮ 


2 


17(1) ( ಡಿ) 


17 (1) ( ಇ) 


ಸದಸ್ಯರು 


17(1) (ಎಫ್) 


17 (1) ( ಜಿ ) 


ಸದಸ್ಯರು 


ನಗರ ಸಹಾಯ ಘೋಷಿತ ಪುಸ್ತಕ ಭಂಡಾರಗಳ 

ಅಸ್ತಿತ್ವದಲ್ಲಿರುವುದಿಲ್ಲ 
ಸಂಬಂಧವಾದ ಆಡಳಿತ ಸಂಸ್ಥೆಗಳ ಸದಸ್ಯರುಗಳ 
ರಾಜ್ಯ ಸರ್ಕಾರದವರಿಂದ ನಾಮನಿರ್ದೇಶನ 
ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ. 
ರಾಜ್ಯ ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ಮುಖ್ಯೋಪಾಧ್ಯಾಯರು ಸರ್ಕಾರಿ 
ನಾಮನಿರ್ದೇಶನ ಮಾಡಲ್ಪಟ್ಟ ನಗರದಲ್ಲಿನ ಒಂದು | ಪ್ರೌಢಶಾಲೆ, ದುರ್ಗಮ್ಮಗುಡಿ ಹತ್ತಿರ, 
ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರು. 

ಕಪ್ಪಗಲ್ ರಸ್ತೆ, 

ಬಳ್ಳಾರಿ. 
| ಮೈಸೂರು ಪುಸ್ತಕ ಭಂಡಾರ ಸಂಘದ ನಗರ ಶಾಖೆ 

ಅಸ್ತಿತ್ವದಲ್ಲಿರುವುದಿಲ್ಲ 
ಯಾವುದಾದರೂ ಇದ್ದರೆ, ಅದರ ಸಮಿತಿಯಿಂದ 
ನಾಮನಿರ್ದೇಶನ ಮಾಡಲ್ಪಟ್ಟ ಒಬ್ಬ ವ್ಯಕ್ತಿ. 
ನಗರದಲ್ಲಿ ಅಧಿಕಾರ ವ್ಯಾಪ್ತಿಯು ರಾಜ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು , 
ಸರ್ಕಾರದವರಿಂದ ಅಧಿಕಾರ ಪ್ರಯುಕ್ತ ಪೂರ್ವ ವಲಯ , ಬಳ್ಳಾರಿ 
ನಾಮನಿರ್ದೇಶನ ಮಾಡಲ್ಪಟ್ಟ ವಿದ್ಯಾಭ್ಯಾಸ 
ಇಲಾಖೆಯು ಸಭಾಧಿಕಾರಿ ; 
ಸಾಮಾನ್ಯವಾಗಿ ನಗರದಲ್ಲೇ ವಾಸವಾಗಿರುವ ವ್ಯಕ್ತಿಗಳ 

ಶ್ರೀ ಸಿದ್ದರಾಮ ಕಲ್ಮಠ, 
ಪೈಕಿ ರಾಜ್ಯ ಸರ್ಕಾರದವರಿಂದ ಮಾಡಲ್ಪಟ್ಟ ಇಬ್ಬರು ಸಾಹಿತಿಗಳು, ಅಧ್ಯಕ್ಷರು, 
ವ್ಯಕ್ತಿಗಳು. 

ಕನ್ನಡ ಸಾಹಿತ್ಯ ಪರಿಷತ್, 
ಬಳ್ಳಾರಿ . 
ಶ್ರೀ ಧನ್ವಂತರಿ ಮಾನ್ವಿ, 
ಸಾಹಿತಿಗಳು, 17 /40, 
2ನೇ ಕ್ರಾಸ್ , ಸತ್ಯನಾರಾಯಣ 

ಪೇಟೆ, 
ನಗರದ ಮುಖ್ಯ ಪುಸ್ತಕ ಭಂಡಾರಾಧಿಕಾರಿಯು | ಮುಖ್ಯ ಗ್ರಂಥಾಲಯಾಧಿಕಾರಿ, ನಗರ 
ನಗರದ ಪುಸ್ತಕ ಭಂಡಾರ ಪ್ರಾಧಿಕಾರ ವರ್ಗದ ಮತ್ತು ಕೇಂದ್ರ ಗ್ರಂಥಾಲಯ , 
ಸದರಿ ಪ್ರಾಧಿಕಾರ ವರ್ಗದ ಸಮಿತಿಗಳ ಅಧಿಕಾರ 

ಬಳ್ಳಾರಿ 
ಪ್ರಯುಕ್ತ ಕಾರ್ಯದರ್ಶಿಯಾಗಿರತಕ್ಕದ್ದು. 


17( 1) ( ಹೆಚ್) 


ಸದಸ್ಯರು 


ಸದಸ್ಯರು 


17 ( 2 ) 


ಕಾರ್ಯದರ್ಶಿ 


PR , 440 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಿ. ರಾಮಕೃಷ್ಣಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಾಮಾನ್ಯ) ( ಪ), 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. 


SC.: 100 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 19 ವಿಎಸ್‌ಸಿ 2016 , ಬೆಂಗಳೂರು, ದಿನಾಂಕ: 16 - 05 -2016 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್ 21 ವಿಎಸ್‌ಸಿ 2014 , ದಿನಾಂಕ 14 -10 -2015 ರಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ 
ನಾಗಲಮಡಿಕೆ ಹೋಬಳಿಯ ವ್ಯಾಪ್ತಿಯಲ್ಲಿ ಸೋಲಾರ್ ಪಾರ್ಕ್ ಸ್ಥಾಪಿಸಲು ಅಧಿಸೂಚನೆ ಹೊರಡಿಸಿರುತ್ತದೆ. 

ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಇಎನ್ 21 ವಿಎಸ್‌ಸಿ 2014 , ದಿನಾಂಕ 14 -10 - 2015 ಅನ್ನು ಮುಂದುವರೆಸುತ್ತಾ, ಸೇರ್ಪಡೆ ಅಧಿಸೂಚನೆ 
ಸಂಖ್ಯೆ : ಇಎನ್ 19 ವಿಎಸ್‌ಸಿ 2016, ದಿನಾಂಕ 02 - 02 - 2016 ಮತ್ತು ಅಧಿಸೂಚನೆ ಸಂಖ್ಯೆ : ಇಎನ್ 19 ವಿಎಸ್‌ಸಿ 2016, ದಿನಾಂಕ 11 - 04 - 2016 
ರನ್ವಯ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ನಾಗಲಮಡಿಕೆ ಹೋಬಳಿಯ ವಲ್ಲೂರು, ಬಳಸಮುದ್ರ, ಕ್ಯಾತಗಾನಚರ್ಲು, ರಾಯಚರ್ಲು ಮತ್ತು 
ತಿರುಮಣಿ ಗ್ರಾಮಗಳಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಸೋಲಾರ್ ಪಾರ್ಕಿನ ವ್ಯಾಪ್ತಿಯಲ್ಲಿ ಸೌರ ವಿದ್ಯುತ್ ಘಟಕಗಳನ್ನು ಸ್ಥಾಪಿಸಲು ಬಳಸುವ 
ಜಮೀನುಗಳನ್ನು ಕರ್ನಾಟಕ ಭೂಕಂದಾಯ ( ತಿದ್ದುಪಡಿ) ಅಧಿನಿಯಮ, 2015 ರೊಂದಿಗೆ ಓದಿಕೊಂಡಂತೆ ಕರ್ನಾಟಕ ಭೂಕಂದಾಯ ಅಧಿನಿಯಮ , 
1964ರ 95 (10) ಪ್ರಕರಣ , (2015ರ ಕರ್ನಾಟಕ ಅಧಿನಿಯಮ , ಸಂಖ್ಯೆ : 31) ರ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಸಂಬಂಧಿಸಿದ 
ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಗೊಂಡ ದಾಖಲೆಗಳೊಂದಿಗೆ, ಭೂ ಪರಿವರ್ತನೆ ಶುಲ್ಕ ಮತ್ತು ಅನ್ವಯಿಸುವ ಇತರೆ ಎಲ್ಲಾ ಶುಲ್ಕಗಳನ್ನು ಪಾವತಿಸಿ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೧೨೮೫ 


ಅರ್ಜಿ ಸಲ್ಲಿಸಿದಲ್ಲಿ , ಅಂತಹ ಭೂಮಿಯ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗೆ ಭೂ ಪರಿವರ್ತನೆಗೊಂಡಿದೆ ಎಂದು ಪರಿಭಾವಿಸತಕ್ಕದ್ದೆಂದು 
ನಮೂದಿಸಿ ಸರ್ಕಾರವು ಸೌರ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಅಧಿಸೂಚನೆ ಹೊರಡಿಸಲಾಗಿದೆ. 

ಪ್ರಸ್ತುತ ಅಧಿಸೂಚನೆ ಸಂಖ್ಯೆ : ಇಎನ್ 21 ವಿಎಸ್‌ಸಿ 2014 , ದಿನಾಂಕ 14 -10 - 2015, ಸೇರ್ಪಡೆ ಅಧಿಸೂಚನೆ ಸಂಖ್ಯೆ : ಇಎನ್ 19 ವಿಎಸ್‌ಸಿ 
2016 , ದಿನಾಂಕ 02 - 02 - 2016 ಮತ್ತು ಅಧಿಸೂಚನೆ ಸಂಖ್ಯೆ ಇಎನ್ 19 ವಿಎಸ್‌ಸಿ 2016 , ದಿನಾಂಕ 11 - 04 - 2016 ಅನ್ನು ಮುಂದುವರೆಸುತ್ತಾ, ಪವರ್ 
ಗ್ರಿಡ್ ಕಾರ್ಪೋರೇಷನ್ ಆಫ್ ಇಂಡಿಯಾ ಲಿ., (PGCIL) ರವರಿಗೆ ಸದರಿ ಸೋಲಾರ್ ಪಾರ್ಕ್‌ನಲ್ಲಿ ಉತ್ಪಾದನೆಯಾದ ವಿದ್ಯುತ್‌ನ್ನು ಸರಬರಾಜು ಮಾಡುವ 
ಸಂಬಂಧ, ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಮತ್ತು ಲೈನ್‌ಗಳ ಸಂಪರ್ಕ ಜೋಡಣೆಗಾಗಿ ಈ ಅಧಿಸೂಚನೆಯ ಅನುಬಂಧದಲ್ಲಿ ಉಲ್ಲೇಖಿಸಿರುವಂತೆ ಪಾವಗಡ 
ತಾಲ್ಲೂಕಿನ ನಾಗಲಮಡಿಕೆ ಹೋಬಳಿಯ ಕ್ಯಾತಗಾನಚರ್ಲು ಗ್ರಾಮದ ಭೂಮಿಗಳಿಗೆ ( ಸರ್ವೆ ನಂಬರ್ ಸಹಿತ) ಸಂಬಂಧಿಸಿದಂತೆ ಮಾತ್ರ ಸಕ್ಷಮ 
ಪ್ರಾಧಿಕಾರದಿಂದ ಅನುಮೋದನೆಗೊಂಡ ದಾಖಲೆಗಳೊಂದಿಗೆ ಭೂ ಪರಿವರ್ತನೆ ಕೋರಿ ಅರ್ಜಿ ಸಲ್ಲಿಸಿದಲ್ಲಿ ಸದರಿ ಭೂಮಿಗಳು ಸಹ ಸೌರ ವಿದ್ಯುತ್ 
ಉತ್ಪಾದನಾ ಘಟಕ ಸ್ಥಾಪನೆಗೆ ಭೂ ಪರಿವರ್ತನೆಗೊಂಡಿ ಎಂದು ಪರಿಭಾವಿಸತಕ್ಕದ್ದೆಂದು ಈ ಮೂಲಕ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಿಶ್ವನಾಥ ಪಿ. ಹಿರೇಮಠ, 
ಸರ್ಕಾರದ ಉಪ ಕಾರ್ಯದರ್ಶಿ, 

ಇಂಧನ ಇಲಾಖೆ. 


ಅಧಿಸೂಚನೆ ಸಂಖ್ಯೆ : ಇಎನ್ 19 ವಿಎಸ್ ಸಿ 2016, ದಿನಾಂಕ 16 - 05 - 2016 ಕ್ಕೆ ಅನುಬಂಧ 


ಗ್ರಾಮ : ಕ್ಯಾತಗಾನಚೆರ್ಲು 


ಕ್ರಮ ಸಂಖ್ಯೆ 


ಸರ್ವೆ ನಂ . 


ಭೂಮಾಲೀಕರ ಹೆಸರು 


ವಿಸ್ತೀರ್ಣ 
ಎಕರೆ ಗುಂಟೆ 


13 - 25 


76 / 
76 3 


5 - 09 


76/ 4 


15 - 25 


76 /5 


6 - 29 


6 - 29 


93 


45 - 19 


6 


. 


97 . 


15 - 16 


97 / 2 


4 - 35 


97/ 3 


5 - 05 


97 / 4 


6 - 37 


97 /5 


9 - 34 


984 


7. 00 


ಲಕ್ಷಮ್ಮ ಕೋಂ . ಮುತ್ಯಾಲಪ್ಪ 
ಲಕ್ಷಮ್ಮ ಕೋಂ . ಮುತ್ಯಾಲಪ್ಪ 
ಡಿ. ಮುತ್ಯಾಲಪ್ಪ ಬಿನ್ ವೆಂಕಟಪ್ಪ ಇತರೆ 
ಡಿ. ವೆಂಕಟಸ್ವಾಮಿ ಬಿನ್ ತಿಪ್ಪನ್ನ 
ವೆಂಕಟಪ್ಪ ಬಿನ್ ವೆಂಕಟಯ್ಯ 
ಪಿ. ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ 
ಪಿ . ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ 
ಪಿ. ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ ಇತರೆ 
ಪಿ. ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ ಇತರೆ 
ಪಿ . ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ ಇತರೆ 
ಪಿ. ವೆಂಕಟರವಣಪ್ಪ ಬಿನ್ ವೆಂಕಟಯ್ಯ ಇತರೆ 
ಮಾನಂಅಕ್ಕನ್ನ ಇತರೆ 
ಉ . ಮುತ್ಯಾಲಪ್ಪ ಬಿನ್ ಉ . ಮುತ್ಯಾಲಪ್ಪ 
ನಾರಾಯಣಪ್ಪ ಬಿನ್ ಮುತ್ಯಾಲಪ್ಪ 
ಗಂಗಮ್ಮ ಕೋಂ . ವಡ್ಡಿ ವೆಂಕಟರವಣಪ್ಪ 
ಸಂಜೀವಮ್ಮ ಚಲಪತಿ 
ಕೃಷ್ಣಪ್ಪ ಬಿನ್ ನರಸಪ್ಪ 
ಮುತ್ಯಾಲಪ್ಪ ಬಿನ್ ನರಸಪ್ಪ 
ಚೌಡಪ್ಪ ಬಿನ್ ಸನ್ನಯ್ಯಪ್ಪ 
ನಾಗಲಕ್ಷಮ್ಮ ಕೋಂ . ಚೌಡಪ್ಪ 
ಹನುಮಕ್ಕ ಕೋಂ . ಚೌಡಪ್ಪ 
ಮುತ್ಯಾಲಮ್ಮ ಕೋಂ . ಮುತ್ಯಾಲಪ್ಪ 
ಮುತ್ಯಾಲಕ್ಕ ಕೋಂ . ನಾಗಣ್ಣ 
| ನರಸಮ್ಮ ಕೋಂ . ಗಂಗಯ್ಯ 


98/ 2 


3 - 09 


98 /3 


3 - 09 


98 / 4 


6 - 19 


99 / ಪಿ1 


17 - 32 


100 


13 - 28 


13 - 27 


101 . 


6 - 29 


101 / 2 


2 - 00 


101 /3 


2 - 00 


101 / 4 


2 - 00 


101 /5 


2 - 00 


22 


101/ 6 


2 - 00 


೧೨೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


ಭಾಗ ೪ಎ 


ಗ್ರಾಮ : ಕ್ಯಾತಗಾನಚೆರ್ಲು 


ಕ್ರಮ ಸಂಖ್ಯೆ 


ಸರ್ವೆ ನಂ . 


ಭೂಮಾಲೀಕರ ಹೆಸರು 


ವಿಸ್ತೀರ್ಣ 
ಎಕರೆ ಗುಂಟೆ 


101 / 7 


1 - 31 


101 / 8 


14 - 25 


101 / 9 


0 - 15 


101 / 0 


2 - 00 


101 /11 


2 - 00 


10112 


2 - 00 


101/13 


2 - 00 


101 /14 


2 - 00 


1015 


ವಾರದಕ್ಕೆ ಕೋಂ . ನಾರಾಯಣಪ್ಪ 
ತಿರುಪತಯ್ಯ ಬಿನ್ ಮುತ್ಯಾಲಪ್ಪ 
ಲಕ್ಷ್ಮೀನಾರಾಯಣ ಬಿನ್ ಗುಡ್ಡಮಯ್ಯ 
ರತ್ನಮ್ಮ ಕೋಂ . ಯರ ಮುತ್ಯಾಲ 
ತೊಳಸಮ್ಮ ಕೋಂ. ಚೌಡಪ್ಪ 
ಪಾರ್ವತಮ್ಮ ಕೋಂ . ಸುಬ್ಬನ್ನ 
ಚೌಡಮ್ಮ ಕೋಂ . ವಾರದಪ್ಪ 
ಪಾರ್ವತಿ ಕೋಂ . ಸಣ್ಣಮುತ್ಯಾಲು 
ವೆಂಕಟಮ್ಮ ಕೋಂ . ಸುಬ್ಬರಾಯಪ್ಪ 
ಅಂಜಿನಮ್ಮ ಕೋಂ . ಚೌಡಪ್ಪ 
ಭಾಗ್ಯಮ್ಮ ಕೋಂ . ಕೆ. ವಿ . ನಾಗರಾಜರಾವ್ ಇತರೆ 
ಆರ್ . ಅಂಜನರೆಡ್ಡಿ ಬಿನ್ ಪಿ . ರಾಮಯ್ಯ 
ಕೆ. ಪುರುಷೋತ್ತಮ ಬಿನ್ ಲೇ , ಚಿನ್ನಾರೆಡ್ಡಿ 
ಪೆದ್ದವೆಂಕಟರೆಡ್ಡಿ ಬಿನ್ ವೆಂಕಟರವಣಪ್ಪ 
ಪೆದ್ದವೆಂಕಟರೆಡ್ಡಿ ಬಿನ್ ವೆಂಕಟರವಣಪ್ಪ/ರಾಮಯ್ಯ 
ಚಿನ್ನಯ್ಯ ಬಿನ್ ಬಾಬಯ್ಯ 
ರಘುನಾಥ ಬಿನ್ ಲೇ . ಚಿನ್ನಾರೆಡ್ಡಿ 
ಪೆದ್ದವೆಂಕಟರೆಡ್ಡಿ ಬಿನ್ ವೆಂಕಟರವಣಪ್ಪ 
ಕೆ. ಆಂಜನೇಯ ಬಿನ್ ಚಿಕ್ಕವೆಂಕಟಪ್ಪ 


2 -00 
2 - 00 


101 /16 


102 


52 - 22 


103 


7 - 02 


104 


7 - 18 


105 /1 


1 - 19 


105 /2 


2 - 02 


105 /3 


0 - 37 


10574 


0 - 33 


40 


105 /5 


2 - 36 


PR, 441 
SC.: 100 


ವಿಶ್ವನಾಥ ಪಿ . ಹಿರೇಮಠ, 
ಸರ್ಕಾರದ ಉಪ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


WOMEN & CHILD DEVELOPMENT & EMPOWERMENT OF DIFFERENTLY ABLED AND SENIOR 

CITIZEN SECRETARIAT 

CORRIGENDUM 
NO :WCD 348 PHP 2015 BENGALURU, DATED : 26- 04 - 2016, 
In second para of the notification No:WCD 348 PHP 2015 , dated : 28 -01 -2016 , the following shall be Substituted at Colum 
No. 3 and serial No. 1 & 2. 

SI. | Name of the Department | Blindness or LoW Vision Hearing Loco motor Disability of 
No . 

Impairment Cerebral palsy 
Fisheries Department Senior Assistant Director 

( Blind) ( Group - A ) 
Fisheries Department 

Assistant Director 

(Blind ) (Group - B ) 
This Order is issued as per the DPAR Services Rules-l vide Order No. DPAR 273 SeNaNi 2013 , Dated : 13 -03 -2015 . 

By Order and in the name of the Governor of Karnataka, 

JAYALAKSHMI 
PR - 411 

Under Secretary to Government- 2 , 
SC-100 

Department ofWomen & Child Development & Empowerment of 

Differently Abled and Senior Citizens . 


2 . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 


09882 


EDUCATION SECRETARIAT 

NOTIFICATION 


No . ED 97 TPU 2013 , Bengaluru , Dated : 8th July 2014 . 
Whereas the draft of the Karnataka Pre -University Course State Level Public Examination ( amendment) Rules, 2013 was 
published as required by section 87 read with sub -section ( 1) of section 145 of the Karnataka Education Act, 1983 (Karnataka Act 1 of 
1995 ) in Notification No. ED 97 TPU 2013, dated : 25th January 2014 in Part-IV - A of the Karnataka Gazette dated : 27th February 2014 
inviting objections and suggestions from all persons likely to be affected thereby within thirty days from the date of its publication in the 
official Gazette . 


And whereas said Gazette was made available to the public on 27th February 2014 . 
And whereas no objections and suggestions were received by the Governmentwithin the specified period . 

Now therefore in exercise of the powers conferred by Section 87 read with sub - section ( 1) of the section 145 of the Karnataka 
Education Act, 1983 (Karnataka Act 1 of 1995 ), the Government of Karnataka hereby makes the following rules , namely : 

RULES 
1. Title and Commencement - (1) These rules may be called the Karnataka Pre-University Course State Level Public 
Examination (amendment) Rules, 2013 . 

(2) They shall come into force from the date of their publication in the OfficialGazette. 
2 . Amendment of rule 30 - A .- In the Karnataka Pre -University Course State Level Public Examination Rules, 1997 , in Rule 

30 -A , for sub -rule (1), the following shall be substituted , namely : 

“ (1) A candidate who has passed all the subjects in the examination conducted by the Department can give the examination 
again in any of the subjects by rejecting the results in the subjects . While doing so the candidate must compulsorily reject the result in 
other subjects in that part in which he has scored between 30 and 34 marks. A candidate may so reject the result in any subject twice 
and in consecutive three examinations only." 
P . R . 424 

By Order and in the name of the Governor ofKarnataka 
SC - 100 

N . B . Girijappanavar 
Under Secretary to Government (I/C ), 
Education Department. (Pre -Unversity Education ) 


PERSONNEL AND ADMINISTRATIVE REFORMS SECRETARIAT 

NOTIFICATION 

No . DPAR 12 ARB 2015 , Bengaluru , Dated : 08 -03- 2016 . 
In exercise of the powers conferred by clauses (2 ) and (3) of Article 166 of Constitution of India , the Governor of Karnataka 
hereby makes the following rules further to amend the Karnataka Government (Allocation of Business) Rules , 1977 , namely : 

1. Title and Commencement .- (1) These rules may be called the Karnataka Government (Allocation of Business) 

( Amendment) Rules, 2015 . 

(2 ) They shall be deemed to have come into force with effect from the 21st September 2015 . 
2 . Amendment of Schedule VII.- In the Karnataka Government ( Allocation of Business) Rules, 1977 in Schedule VII. 

(a ) for the heading “ FOOD , CIVIL SUPPLIES AND CONSUMER AFFAIRS DEPARTMENT” , the words “ FOOD , CIVIL 
SUPPLIES , CONSUMER AFFAIRS AND LEGAL METROLOGY DEPARTMENT” shall be substituted . 
(b ) under the sub -heading “ E . Recruitment Rules and Appointments ” for the words “Food , Civil Supplies and Consumer 
Affairs Department”, wherever they occur, the words “ Food , Civil Supplies, Consumer Affairs and Legal Metrology 
Department” shall be substituted . 

VAJUBHAI VALA 
GOVERNOR OF KARNATAKA 


By Order and in the name of the Governor ofKarnataka 

Gayathri M .R . 
Under Secretary to Government, 
Department of Personnel and Administrative Reforms. 

(Service Rules- 1) 


ಜು 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೨೩ , ೨೦೧೬ 

ಭಾಗ ೪ಎ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 12 ಎಆರ್‌ಬಿ 2014 , ಬೆಂಗಳೂರು, ದಿನಾಂಕ : 08 - 03 - 2016 
ಭಾರತ ಸಂವಿಧಾನದ 166ನೇ ಅನುಚ್ಛೇದದ ಕಲಂ ( 2) ಮತ್ತು (3) ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ರಾಜ್ಯಪಾಲರು, 
ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ ) ನಿಯಮಗಳು, 1977 , ಇದಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕೆಳಕಂಡ ನಿಯಮಗಳನ್ನು ಈ ಮೂಲಕ 
ರಚಿಸಿದ್ದಾರೆ. ಎಂದರೆ , 

1. ಶೀರ್ಷಿಕೆ ಮತ್ತು ಪ್ರಾರಂಭ :-l) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ ) ( ತಿದ್ದುಪಡಿ) ನಿಯಮಗಳು, 2015 ಎಂದು 

ಕರೆಯತಕ್ಕದ್ದು. 
2 ) ಇವುಗಳು ದಿನಾಂಕ 21ನೇ ಸೆಪ್ಟೆಂಬರ್ 2015 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬಂದಿದೆಯೆಂದು ಭಾವಿಸತಕ್ಕದ್ದು. 
2. ಅನುಸೂಚಿ VII ಕ್ಕೆ ತಿದ್ದುಪಡಿ : - ಕರ್ನಾಟಕ ಸರ್ಕಾರ ( ವ್ಯವಹಾರ ಹಂಚಿಕೆ) ನಿಯಮಗಳು , 1977ರ ಅನುಸೂಚಿ VII ರಲ್ಲಿ - 

( ಎ) “ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ” ಎಂಬ ಶೀರ್ಷಿಕೆಗೆ “ ಆಹಾರ ನಾಗರಿಕ ಸರಬರಾಜು, ಗ್ರಾಹಕರ 
ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ” ಎಂಬ ಪದಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು . 
( ಬಿ) “ ಇ ನೌಕರಿ ಭರ್ತಿ ನಿಯಮಗಳು ಮತ್ತು ನೇಮಕಗಳು ” ಉಪಶೀರ್ಷಿಕೆಯಡಿಯಲ್ಲಿ “ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ 
ವ್ಯವಹಾರಗಳ ಇಲಾಖೆ ” ಎಂಬ ಪದಗಳು ಬರುವಲ್ಲೆಲ್ಲ “ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು 
ಮಾಪನಶಾಸ್ತ್ರ ಇಲಾಖೆ ” ಎಂಬ ಪದಗಳನ್ನು ಪ್ರತಿಷ್ಟಾಪಿಸತಕ್ಕದ್ದು . 

ವಾಜುಭಾಯಿ ವಾಲಾ 

ಕರ್ನಾಟಕ ರಾಜ್ಯಪಾಲರು, 
P . B . 425 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC -100 

ಗಾಯತ್ರಿ ಎಂ . ಆರ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು - 1) 
ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 01 ಕೆಎನ್ ಎನ್ 2016 , ಬೆಂಗಳೂರು, ದಿನಾಂಕ : 13 - 05 - 2016 
ಶ್ರೀ ಎಲ್. ಕೆ. ಅತೀಕ್ , ಭಾ . ಆ. ಸೇ ., ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು ಇವರನ್ನು ಕರ್ನಾಟಕ ನೀರಾವರಿ ನಿಗಮ 
ನಿಯಮಿತದ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 147( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ನೀರಾವರಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ ದಿನಾಂಕ : 30- 04 - 2016 ರಂದು ವಯೋನಿವೃತ್ತಿ ಹೊಂದಿದ 
ಶ್ರೀ ಡಿ. ಎನ್. ನರಸಿಂಹರಾಜು, ಭಾ . ಆ . ಸೇ ., ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ 
ಮಾಡಲಾಗಿದೆ. 
P . B . 426 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 25 

ಕೆ.ಎಸ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ( ತಾಂತ್ರಿಕ - 4) 

ಜಲ ಸಂಪನ್ಮೂಲ ಇಲಾಖೆ. 
ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 36 ಸಿಎನ್ಎಸ್ 2016 , ಬೆಂಗಳೂರು, ದಿನಾಂಕ : 16 - 05 - 2016 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ)(1) ರ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ. ಬೀಳಗಿ ಇದರ 
ಆಡಳಿತ ಮಂಡಳಿಗೆ ಶ್ರೀ ಈಶ್ವರ ಗುರುಪಾದಯ್ಯ ಪುರಾಣಿಕ , ಗಲಗಲಿ ಗ್ರಾಮ , ಬೀಳಗಿ ತಾ||, ಬಾಗಲಕೋಟೆ ಜಿಲ್ಲೆ ಇವರನ್ನು ಸದಸ್ಯರನ್ನಾಗಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಸಿಒ 21 ಸಿಎನ್ಎಸ್ 2013, ದಿನಾಂಕ : 17 - 09 - 2013 ರಲ್ಲಿ ನೇಮಿಸಿರುವುದನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಿಂಪಡೆಯಲಾಗಿದೆ. 
P . R . 427 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಒ 14 ಸಿಎನ್ಎಸ್ 2013/ ಪಿ - 2 , ಬೆಂಗಳೂರು, ದಿನಾಂಕ : 12 - 05 - 2016 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಒ 14 ಸಿಎನ್ ಎಸ್ 2013 / ಪಿ - 2, ದಿನಾಂಕ : 24 - 09 - 2013ರಲ್ಲಿ ಮಂಡ್ಯ ಜಿಲ್ಲೆ ಮತ್ತು ತಾಲ್ಲೂಕು ರೈತರ 
ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಮಂಡ್ಯ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ ಎಂ . ಚಂದ್ರಶೇಖರ್ ಬಿನ್ ಮಾದೇಗೌಡ, 
ಹಳೆಬೂದನೂರ, ಕಸಬಾ ಹೋಬಳಿ, ಮಂಡ್ಯ ತಾ|| ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 


೧೨೮೯ 


ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ ಉಪ ಪ್ರಕರಣ (4ಬಿ) (1) ರ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮಂಡ್ಯ ಜಿಲ್ಲೆ ಮತ್ತು ತಾಲ್ಲೂಕು ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ, ಮಂಡ್ಯ 
ಇದರ ಆಡಳಿತ ಮಂಡಳಿಗೆ ಶ್ರೀ ಹೆಚ್ .ಆರ್ . ಯೋಗೇಶ್ ಬಿನ್ ರಾಮೇಗೌಡ, ಹುಲಿವಾನ ಗ್ರಾಮ , ಕೆರೆಗೋಡು ಹೋಬಳಿ, ಮಂಡ್ಯ ತಾ|| ಇವರನ್ನು 
ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಸರ್ಕಾರದ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
P . R . 428 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಹಕಾರ ಇಲಾಖೆ. 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 553 ಎಂಆರ್ 2015 , ಬೆಂಗಳೂರು, ದಿನಾಂಕ : 13 - 05 - 2016 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11(1) (ix) ಪರಂತುದಲ್ಲಿ ಪ್ರದತ್ತವಾದ 

ನಿಂಗಪ್ಪ ಬಿನ್ ನೀಲಪ್ಪ ದೇವರಾಜ್ ಅರಸುನಗರ, ಶಿಕಾರಿಪುರ ಟೌನ್, ಶಿಕಾರಿಪುರ ಇವರನ್ನು ಶಿಕಾರಿಪುರ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿದೆ. 
P. R . 429 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC -30 

ಎಲ್. ಸಿ . ಬಸವರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ -1, 

ಸಹಕಾರ ಇಲಾಖೆ. 


ANIMAL HUSBANDRY & FISHERIES SECRETARIAT 

NOTIFICATION 

NO . AHF 72SFE 2014, Bengaluru , Dated : 03 - 05 - 2016, 
Whereas the draft of the following rules further to amend the Karnataka Marine Fishing (Regulation ) Rules , 1987, which the 
Government of Karnataka proposed to make in exercise of the powers conferred by secion 22 of the Karnataka Marine Fishing 
(Regulation ) Act, 1986 (Karnataka Act 24 of 1986 ) was published in Notification No. AHF/72/SFE /2014 , dated : 24 - 11 -2015 and 
Corrigendum No. AHF/72/SFE / 2014 , dated : 16 - 12 -2015 in part IV A of Karnataka Gazette dated : 25 -02 - 2016 inviting objections and 
suggestions from all persons likely to be affected within thirty days from the date of its publication in the Official Gazette . 

Whereas , the said Gazette was made available to the public on 25 -02- 2016 . Whereas, No objections and suggestions are 
received . 

Now , therefore, in exericise of the powers conferred by section 22 of the Karnataka Marine Fishing (Regulation ) Act, 1986 
(Karnataka Act 24 of 1986 ) the Government of Karnataka herebymakes the following rules, namely : 

RULES 
1. Title and commencement.- (1) Theses rules may be called the Karnataka Marine Fishing (Regulation ) (Amendment) 

Rules, 2015 . 
( 2 ) The shall come in to force from the date of their final publication in the official Gazette. 
2 . Amendment ofrule 14 .- In Karnataka Marine Fishing (Regulation ) Rules , 1987, in rule 14 , 

(i) in sub -rule (1), for the words “ Rupees one Hundred ” the words " Rupees Five Hundred " shall be substituted " and. 

(ii) in sub -rule (2 ), for the words " Rupees Fifty" the words “ Rupees Two Hundred Fifty" shall be substituted ”. 
P . R . 430 

By Order and in the name of the Governor of Karnataka 
SC- 200 

RASHMI SHIVASHANKAR POL 

Under Secretary to Government, 

Animal Husbandry & Fisheries Department. (Fisheries ) 
HOME SECRETARIAT 

RE- NOTIFICATION 

No . HD 11 CNA 2014, Bengaluru , Dated : 17- 05 - 2016, 
The Notification No . BM /2015 - 16 /Bkg/ dated 07 .04 .2016 of Films Division Ministry of Information & broadcasting , Bengaluru is 
hereby republished . 

No. BM / 2015 -16Bkg/, Bengaluru, dated : 07- 04- 2016 
Films Division Government of India , Ministry of Information & Broadcasting 

RE -NOTIFICATION 
1. The following is the brief of the final release schedule for the month of April 2016 that has to be released in the theatrical 

circuits in Karnataka State by the Films Division , Ministry of Information & Broadcasting Bengaluru . 


೧೨೯೦ 


ಭಾಗ ೪ಎ 


Release Date 


Produced by 


01- 04 -2016 


Col 


08-04- 2016 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೨೩ , ೨೦೧೬ 

FINAL RELEASE SCHEDULE FOR THE MONTH OF MARCH 2016 
Title Col/ B & w Mtrs 

Synopsis 
KABUL TO 

The film is talks about Kabuliwala and their identity 

140 . 5 
KOLKATA 2015 

crisis through a photographic exhibition . 
BHARATRATNA 

Atribute to the architect of our Constitution , Dr. B . R . 

85 | 
BABASAHEB 

Ambedkar. 
WINDS OF 

The film shows the struggle of a young woman for 

135 . 64 her right of having toilet at home and her success 
CHANGE 

story 
TRANQUILITY 

77.17 A FILM ON Aizawl, the “No Hom -City ” of India . 

Relation between ethics and aesthetics , picturised 
SELFIE 

89 

through the metaphor of an auto - rilde in Kolkata 


Films Division 
Ministry of 
Information and 
Broadcasting, 
Government of 
India, Mumbai 
400026 . 


15- 04 - 2016 


22 -04 - 2016 


29 - 04 - 2016 | 


V . SUKUMARAN 
Branch Manager 


PR, 431 


SC - 50 


By Order and in the name of the Governor of Karnataka , 

D . S . JOGOJE 
Under Secretary to Government, 
Home Department. (Prisons & Cinema) 


ಜಲ ಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 116 ಕೆಬಿಎನ್ 2016 , ಬೆಂಗಳೂರು, ದಿನಾಂಕ : 13 - 05 - 2016 
ಶ್ರೀ ಎಲ್.ಕೆ. ಅತೀಕ್ , ಭಾ . ಆ. ಸೇ ., ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ 
ನಿಯಮಿತದ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 147 ( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೃಷ್ಣಾ 
ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ ದಿನಾಂಕ : 30 - 04 - 2016 ರಂದು ವಯೋನಿವೃತ್ತಿ ಹೊಂದಿದ ಶ್ರೀ ಡಿ .ಎನ್. 
ನರಸಿಂಹರಾಜು, ಭಾ . ಆ. ಸೇ ., ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 
PR, 432 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
SC- 25 

- ಕೆ. ಎಸ್ . ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೃಭಾಜನಿ) 

ಜಲ ಸಂಪನ್ಮೂಲ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 88 ಪಿಪಿಇ 2016 , ಬೆಂಗಳೂರು, ದಿನಾಂಕ : 12 - 05 - 2016 
ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ಅಧಿನಿಯಮ (POCSO) 2012ರ ಕಲಂಗಳಡಿ ದಾಖಲಾದ ಪ್ರಕರಣಗಳಲ್ಲಿ ಕಾರ್ಯ ನಿರ್ವಹಿಸಲು 
ಸದರಿ ಅಧಿನಿಯಮದ ಕಲಂ - 32 ರಡಿಯಲ್ಲಿ ಶ್ರೀ ಎಂ .ಹೆಚ್, ಇಟಗಿ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಮತ್ತು ವಕೀಲರು ಇವರನ್ನು ಎರಡನೇ ಅಧಿಕ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಬಳ್ಳಾಪುರ (ಪೀಠಾಸೀನ- ಚಿಂತಾಮಣಿ) ನ್ಯಾಯಾಲಯಕ್ಕೆ ವಿಶೇಷ ಸರ್ಕಾರಿ ಅಭಿಯೋಜಕರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಸಂಚಿತ ವೇತನ ಆಧಾರದ ಮೇರೆಗೆ ನೇಮಿಸಿ ಆದೇಶಿಸಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 329 ಪಿಪಿಇ 2014 , ದಿನಾಂಕ : 09 - 01 - 2015ರಲ್ಲಿನ ವೇತನ , ಸೇವಾ ಷರತ್ತು ಮತ್ತು ನಿಬಂಧನೆಗಳು 
ಈ ಅಧಿಸೂಚನೆಗೂ ಅನ್ವಯಿಸುತ್ತವೆ. 
PR, 433 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸುಶೀಲ. ವಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ) 
ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಬಿ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 101 ಎಲ್‌ಆರ್‌ಎ 2015, ಬೆಂಗಳೂರು, ದಿನಾಂಕ : 10 - 05 - 2016 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ , 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 
152 ಎಲ್ ಆರ್‌ಎ 2014 , ದಿನಾಂಕ : 27 - 12 - 2014ರಲ್ಲಿ ಶ್ರೀ ಆರ್. ಮಂಜುನಾಥ್ ಬಿನ್ ಲೇಟ್ ರಾಮಯ್ಯ , ಭಟಮಾರೇನಹಳ್ಳಿ , ಕ್ರಮ ಸಂಖ್ಯೆ : 2) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೨೩ , ೨೦೧೬ 


೧೨೯೧ 


સ(વા 


ವಿಲೇ 


ಇವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡಿರುವ 
ಇವರ ಸದಸ್ಯತ್ವವನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 434 

ಬಾಲರಾಜ ದೇವರಖಡ್ತಾ 
SC -15 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ, ( ಭೂ ಸುಧಾರಣೆ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 29 ನಾಸೇಖಾ 2016, ಬೆಂಗಳೂರು, ದಿನಾಂಕ: - 15 - 04 - 2016 . 
ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ, 2011 ಮತ್ತು (ತಿದ್ದುಪಡಿ) ಅಧಿನಿಯಮ, 2014 ಇದರ ಪ್ರಕರಣ 4ರಲ್ಲಿನ ಹಾಗೂ ಕರ್ನಾಟಕ 
ಸಾಮಾನ್ಯ ಖಂಡಗಳ ಅಧಿನಿಯಮ, 1899 KA. ll (1899) ರ ಪ್ರಕರಣ 21ರಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ 
ಅಧಿನಿಯಮದ ಅನುಸೂಚಿಯನ್ನು ಈ ಕೆಳಗಿನಂತೆ ತಿದ್ದುಪಡಿ ಮಾಡಿದೆ. ಅದು ಯಾವುದೆಂದರೆ: 
1. ಶೀರ್ಷಿಕೆ “13- ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ" ಯ ಕ್ರ. ಸಂ .9ರ ಸೇವೆಯ ನಂತರ ಈ ಕೆಳಕಂಡ ಸೇವೆಗಳ ನಮೂದುಗಳನ್ನು 
ಸೇರಿಸಿ ಓದಿಕೊಳ್ಳತಕ್ಕದ್ದು ಎಂದರೆ : 
ಹೆಸರಿಸಲಾದ 

ಸಕ್ಷಮ 

ಮೇಲ್ಮನವಿ 
ಅಧಿಕಾರಿಯ ಅಧಿಕಾರಿಯು 

ಪ್ರಾಧಿಕಾರಿಯು 
ಹೆಸರಿಸಲಾದ 

ಮೇಲ್ಮನವಿ 
ಸೇವೆಗಳ ಪಟ್ಟಿ 

ವಿಲೆ ಸಕ್ಷಮ ಅಧಿಕಾರಿ ವಿಲೇ 
ಅಧಿಕಾರಿ 

ಪ್ರಾಧಿಕಾರ 
ಮಾಡುವುದಕ್ಕೆ ಮಾಡುವುದಕ್ಕೆ 

ಮಾಡುವುದಕ್ಕೆ 
ಕಾಲಮಿತಿ ಕಾಲಮಿತಿ 

ಕಾಲಮಿತಿ 
10 | ಬೋಟುಗಳ ಮೀನುಗಾರಿಕೆ 15 ಕೆಲಸದ ಮೀನುಗಾರಿಕೆ ಉಪ | 10 ಕೆಲಸದ ಮೀನುಗಾರಿಕೆ ಜಂಟಿ | 15 ಕೆಲಸದ 
ಡೀಸೆಲ್ ಪಾಸ್ ಸಹಾಯಕ | ದಿನಗಳು ನಿರ್ದೇಶಕರು, ದಿನಗಳು 

ನಿರ್ದೇಶಕರು 

ದಿನಗಳು 
ಪುಸ್ತಕ ನಿರ್ದೇಶಕರು 

ಮಂಗಳೂರು 

( ಕರಾವಳಿ), 
ನೀಡುವುದು ಶ್ರೇಣಿ- 1/ 

/ ಕಾರವಾರ 

ಮೀನುಗಾರಿಕೆ 
ಶ್ರೇಣಿ- || 

ನಿರ್ದೇಶನಾಲಯ 
2 . ಶ್ರೀರ್ಷಿಕೆ “ 10 - ಕಾರ್ಮಿಕ ಇಲಾಖೆಯಲ್ಲಿ ಉಪ ಶೀರ್ಷಿಕೆ || ಕಾರ್ಖಾನೆಗಳು, ಬಾಝರ್‌ಗಳು , ಕೈಗಾರಿಕಾ ಸುರಕ್ಷೆ ಮತ್ತು ಆರೋಗ್ಯ ಇಲಾಖೆ. ” 
ಕ್ರ. ಸಂ . 9 +4 ರ ಸೇವೆಯ ನಂತರ ಈ ಕೆಳಕಂಡ ಸೇವೆಯ ನಮೂದನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು: 
ಹೆಸರಿಸಲಾದ ಸಕ್ಷಮ 

ಮೇಲ್ಮನವಿ 
ಅಧಿಕಾರಿಯ ಅಧಿಕಾರಿಯು 

ಪ್ರಾಧಿಕಾರಿಯು 
ಸೇವೆಗಳ ಪಟ್ಟಿ | ಹೆಸರಿಸಲಾದ ಅಧಿಕಾರಿ 

ಮೇಲ್ಮನವಿ 
ವಿಲೆ ಸಕ್ಷಮ ಅಧಿಕಾರಿ 

ವಿಲೇ 

ಪ್ರಾಧಿಕಾರ 
ಮಾಡುವುದಕ್ಕೆ ಮಾಡುವುದಕ್ಕೆ 

ಮಾಡುವುದಕ್ಕೆ 
ಕಾಲಮಿತಿ ಕಾಲಮಿತಿ 

ಕಾಲಮಿತಿ 
10 | ಕಾರ್ಖಾನೆಗಳ | ಸಹಾಯಕ 

60 ಕೆಲಸದ ಜಂಟಿ 

30 ಕೆಲಸದ ನಿರ್ದೇಶಕರು 30 ಕೆಲಸದ 
ಲೈಸೆನ್ಸ್ ನಿರ್ದೇಶಕರು/ ಹಿರಿಯ | ದಿನಗಳು ನಿರ್ದೇಶಕರು ದಿನಗಳು 

ದಿನಗಳು 
ನವೀಕರಣ ಸಹಾಯಕ 

ನಿರ್ದೇಶಕರು / ಉಪ 

ನಿರ್ದೇಶಕರು 
3 . ಶೀರ್ಷಿಕೆ “4 - ಕಂದಾಯ ಇಲಾಖೆಯ ಉಪ ಶೀರ್ಷಿಕೆ || - ಅಟಲ್ ಜೀ ಜನಸ್ನೇಹಿ ನಿರ್ದೇಶನಾಲಯದ ಕ್ರ. ಸಂ . 5ರ ಸೇವೆಯ ನಂತರ ಈ 
ಈ ಕೆಳಕಂಡ ಸೇವೆಯ ನಮೂದನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು: 
ಹೆಸರಿಸಲಾದ 

ಮೇಲ್ಮನವಿ 

ಸಕ್ಷಮ ಅಧಿಕಾರಿಯು 
ಹೆಸರಿಸಲಾದ 

ಪ್ರಾಧಿಕಾರಿಯು 
ಅಧಿಕಾರಿಯ ವಿಲೆ 

ಮೇಲ್ಮನವಿ 
ಸೇವೆಗಳ ಪಟ್ಟಿ ಸಕ್ಷಮ ಅಧಿಕಾರಿ ವಿಲೇ ಮಾಡುವುದಕ್ಕೆ 

ವಿಲೇ 
ಅಧಿಕಾರಿ ಮಾಡುವುದಕ್ಕೆ 

ಪ್ರಾಧಿಕಾರ 
ಕಾಲಮಿತಿ 

ಮಾಡುವುದಕ್ಕೆ 
ಕಾಲಮಿತಿ 

ಕಾಲಮಿತಿ 
ಬೆಳೆ ಉಪ 12 ಕೆಲಸದ ತಹಶೀಲ್ದಾರ್ 10 ಕೆಲಸದ 

ಉಪ 

10 ಕೆಲಸದ 
ದೃಢೀಕರಣ ಪತ್ರ | ತಹಶೀಲ್ದಾರ್ ದಿನಗಳು 

ದಿನಗಳು 

ವಿಭಾಗಾಧಿಕಾರಿ | ದಿನಗಳು 


M 


ટસ(વા 


ವಿಲೇ 


* 
) 
2 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಆರ್ . ಶೋಭಾ 
ಆಡಳಿತಾಧಿಕಾರಿಗಳು ಮತ್ತು ಪದನಿಮಿತ್ತ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ನಾಸ್ - ಸಕಾಲ ಮಿಷನ್ ) 


R .N .I. No. KARBIL /2001/47147 POSTAL REGN . No . RNP /KA/ BGS/2202/2014 - 16 
Licensed to post without prepayment WPP No . 297 


0959 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೨೩ , ೨೦೧೬ 

ಭಾಗ ೪ಎ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 29 NASEKA 2016 , Bengaluru , Dated : 15 -04 - 2016 . 
In exercise of the powers conferred by Section 4 of the Karnataka Sakala Services Act, 2011 and ( Amendment) Act, 2014 , and 
Section 21 of the Karnataka General Clauses Act, 1899 (KA . 111 , 1899) Government of Karnataka hereby amends the Schedule to the 
said Act, as specified below . 
1) Under the heading “ 13 - in the Animal Husbandry and Fisheries Department" after the 9th Service following service and the 

entries relating thereto shall be inserted , namely . 


Service 


Designated 

Officer 


Time limit for 
disposal by the 
Designated 

Officers 


Competent 

Officer 


Time limit for 
Disposal by 

the 
Competent 

Officer 


Appellate Authority 


Time limit for 
disposal by 
the Appellate 

Authority 


10 


15 working days 


15 working 


10 Working 
days 


days 


Issue of 
Diesel 
Passbook 
to boats 


Assistant 
Director of 
Fisheries 
Grade 1 / 


Deputy 
Director of 
Fisheries, 
Mangaluru / 
Karwar 


Joint Director of 
Fisheries (Marine ) 
Directorate of 
Fisheries 


Grade 11 


2 ) Under the heading “ 10 – in the Labour Department Sub heading II of Department of Factories , Boilers, Industrial Safety & 
Health ” after 9* 4th Service the following service and the entries relating thereto shall be inserted , namely . 

Time limit Time limit 

Time limit 
for disposal for Disposal 

for disposal 
Competent 

Appellate 
Service Designated Officer 

by the by the 

by the 
Officer 

Authority 
Designated Competent 

Appellate 
Officers 

Officer 

Authority 
10 Renewal of Assistant Director / 60 Working Joint Director 30 working Director 30 working 
Factory License Senior Assistant days 

days 

days 
Director/ Deputy 

Director 
3) Under the heading “ 4 - in the Revenue department Sub heading - 2 of Atalji janasnehi Directorate ” after the 5th service the 
following entries relating thereto shall be inserted , namely. 

Time limit 
Time limit for Time limit for 

for 
Designated disposal by the Competent Disposal by Appellate disposal 
Service 
Officer Designated 

Officer 

the Competent Authority by the 
Officers 

Officer 

Appellate 

Authority 
Issue of Deputy 

12 Working days Tahsildar 10 working Assistant 10 working 
Crop Tahsildar 

days 

Commissioner days 
Certificate 


P . R . 346 
SC -200 


By Order and in the name of the Governor of Karnataka 

T. R . SHOBHA 

Administrative Officer & 
EX - Officio Under Secretary to Government 
DPAR (Citizen Services - Sakala Mission ). 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


